ಕರ್ನಾಟಕ ವಿಧಾನ ಪರಿಷತ್ತು 


ಸೈಬರ್‌ ವಿಭಾಗದ ವರದಿ ನೀಡುವ ಅಧಿಕಾರಿಗಳು 
ಅರ್ಹ ವಿದ್ಯಾಭ್ಯಾಸವನ್ನು ಹೊಂದಿಲ್ಲ ಎಂಬುದಾಗಿ 
ವರದಿ ನಿಡಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; ಅರ್ಹ ವಿದ್ಯಾರ್ಹತೆಯನ್ನು 
ಹೊಂದಿರದ ಈ ನೌಕರರ ಮೇಲೆ ಸರ್ಕಾರ ಯಾವ 
ಕ್ರಮ ಕೈಗೊಂಡಿದೆ; 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 649 
2 ಸದಸ್ಯರ ಹೆಸರು ಶ್ರೀ ಎನ್‌. ರವಿಕುಮಾರ್‌ 
(ವಿಧಾನ ಸಭೆಯಿಂದ ಚುನಾಯಿತರಾದವರು) 

3 ಉತ್ತರಿಸುವ ದಿನಾಂಕ 24-09-2020 

4 ಉತ್ತರಿಸುವ ಸಚಿವರು ಗೃಹ ಸಚಿವರು 
3 F ಪೆ 
ಸಂ. ಈ ಕರ್ತರ 
ಅ) |ಸಿ ಎಜಿ ವರದಿಯಲ್ಲಿ ನ್ಯಾಯ ವಿಜ್ಞಾನ ಕಂಪ್ಯೊಟರ್‌ ಪೊರೆನ್ಸಿಕ್‌ "ವಿಭಾಗ, ಮೊಬೈಲ್‌ 

ಪ್ರಯೋಗಾಲಯದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ | ಪಾರೆನ್ನಿಕ ವಿಭಾಗ ಹಾಗೂ ಅಡಿಯೋ ವಿಡಿಯೋ 


ವಿಭಾಗಕ್ಕೆ ಸರ್ಕಾರದಿಂದ ದಿನಾಂಕ: 31.07.2015 ರಲ್ಲಿ 
ಒಟ್ಟು 3 ಸಹಾಯಕ ನಿರ್ದೇಶಕರು, 12 ಹಿರಿಯ 
ವೈಜ್ಞಾನಿಕ ಅಧಿಕಾರಿಗಳು ಹಾಗೂ 30 ವೈಜ್ಞಾನಿಕ 
ಅಧಿಕಾರಿಗಳ ಹುದ್ದೆ ಮಂಜೂರು ಮಾಡಲಾಗಿರುತ್ತದೆ. 
ಕಂಪ್ಯೂಟರ್‌ ಪೊರೆನ್ನಿಕ್‌ ವಿಭಾಗ(ಸೈಬರ್‌), 
ಮೊಬೈಲ್‌ ಪೊರೆನ್ನಿಕ್‌ ವಿಭಾಗ ಹಾಗೂ ಅಡಿಯೋ 
ವಿಡಿಯೋ ವಿಭಾಗಕ್ಕೆ ಪ್ರಾರಂಭದ ಹಂತದಲ್ಲಿ ಸಿಬ್ಬಂದಿಗಳ 
ನೇಮಕಾತಿ ಆಗದೇ ಇರುವುದರಿಂದ ನ್ಯಾಯ ವಿಜ್ಞಾನ 
ಪ್ರಯೋಗಾಲಯ ಘಟಕದಲ್ಲಿ ಇತರೆ ವಿಭಾಗದಲ್ಲಿ 
ಕರ್ತವ್ಯ ನಿರ್ವಹಿಸುತ್ತಿದ್ದ ಸಿಬ್ಬಂದಿಗಳಿಗೆ 3 ತಿಂಗಳ 
ಅವಧಿಗೆ ಕೇರಳದ €-DಸAC ನಲ್ಲಿ ತರಬೇತಿ ನೀಡಿ, 
ಓ.ಓ.ಡಿ ಆಧಾರದ ಮೇಲೆ ಸಹಾಯಕ ನಿರ್ದೇಶಕರವರ 


ಅಧೀನದಲ್ಲಿ ಕರ್ತವ್ಯ ನಿರ್ವಹಿಸಲು 
ನಿಯೋಜಿಸಲಾಗಿರುತ್ತದೆ. 
ಕಂಪ್ಯೂಟರ್‌ ಪಾರೆನ್ನಿಕ್‌ ವಿಭಾಗ, ಮೊಬೈಲ್‌ 


ಪಾರೆನ್ನಿಕ್‌ ವಿಭಾಗ ಹಾಗೂ ಅಡಿಯೋ ವಿಡಿಯೋ 


ವಿಭಾಗಕ್ಕೆ ನಿಯೋಜಿಸಲಾಗಿರುವ ವೈಜ್ಞಾನಿಕ 
ಅಧಿಕಾರಿಗಳು 4 ವರ್ಷಗಳ ಅವಧಿಯಲ್ಲಿ ಒಟ್ಟು 
800ಕ್ಕಿಂತ ಹೆಚ್ಚು ವಿವಿಧ ರೀತಿಯ ಪ್ರಕರಣಗಳನ್ನು 


ವಿಶ್ಲೇಷಣೆ ಮಾಡಿ ಸಹಾಯಕ ನಿರ್ದೇಶಕರವರಿಗೆ ವರದಿ 
ನೀಡಲು ಸಹಕರಿಸಿರುತ್ತಾರೆ. ಸೈಬರ್‌ ವಿಭಾಗದಲ್ಲಿ ಕರ್ತವ್ಯ 
ನಿರ್ವಹಿಸುತ್ತಿರುವ ಸಹಾಯಕ ನಿರ್ದೇಶಕರವರು ಸೈಬರ್‌ 
ವಿಭಾಗಕ್ಕೆ ಅಗತ್ಯವಿರುವ ಸಮಾನಾಂತರ 
ವಿದ್ಯಾರ್ಹತೆಯನ್ನು ಹೊಂದಿರುತ್ತಾರೆ. ಸ್ಥಾಯಿ ಆದೇಶ 
1022 ಪ್ರಕಾರ ಅರ್ಹ ವಿದ್ಯಾರ್ಹತೆ ಪಡೆದ ನಂತರ 
ಸದರಿ ರವರಿಗೆ ಸ್ವತಂತ್ರವಾಗಿ ವರದಿ ನೀಡಲು ಅಧಿಕಾರ 
ನೀಡಲಾಗಿರುತ್ತದೆ. 

ನ್ಯಾಯ ವಿಜ್ಞಾನ ಪ್ರಯೋಗಾಲಯ ಘಟಕಕ್ಕೆ 
znಾnಗcೇ NABL Accreditation ಮಾನ್ಯತೆ 2018 
ದೊರೆತಿದ್ದು, ಸೈಬರ್‌ ವಿಭಾಗಕ್ಕೆ ಕೇಂದ್ರ ಸರ್ಕಾರದ 
Examiner of Electronic Evidence ಮಾನ್ಯತೆ 
ದಿನಾಂಕ:-04.09.2018ರಲ್ಲಿ ದೊರೆತಿದ್ದು, NನಸAಔBL 
ಅಧಿಕಾರಿಗಳು ಹಾಗೂ ಔxaminer of Electronic 


Evidence(EEE)sಧಿಕಾರಿಗಳು ಯಾವುದೇ ಪ್ರತಿಕೂಲ 
ಷರಾ ಮಾಡಿರುವುದಿಲ್ಲ. 


ಆ) [ಅರ್ಹ ವಿದ್ದಾರ್ಹತೆ ಪಡೆಯದೆ ಕೇವಲ 3 ತಿಂಗಳ ನ್ಯಾಯ ವಿಜ್ಞಾನ ಪ್ರಯೋಗಾಲಯ ಘಟಕದಲ್ಲಿ" 
ತರಬೇತಿ ಪಡೆದಿರುವ ಯಾವುದೇ ವ್ಯಕ್ತಿಯು ವಿಭಾಗವು ಪ್ರಾರಂಭವಾದ ಹಂತದಲ್ಲಿ ಸಸ 
ಸೈಬರ್‌ ವಿಭಾಗದಲ್ಲಿ ಕರ್ತವ್ಯ ನಿರ್ವಹಿಸಲು ಲಭ್ಯತೆ ಇಲ್ಲದ್ದರಿಂದ, ಆಸಕ್ಷಿಯುಳ್ಳ ವೈಜ್ಞಾನಿಕ 
ಅರ್ಹರೆ; ಹಾಗಿದ್ದಲ್ಲಿ, ನೇಮಕ ಪ್ರಿಯೆ ಅಧಿಕಾರಿರವರನ್ನು ಸಂದರ್ಶನದ ಮೂಲಕ ಆಯ್ಕೆ 
ಸಂದರ್ಭದಲ್ಲಿ ಅರ್ಹ ವಿದ್ಯಾಭ್ಯಾಸದ ಕುರಿತು| | ಮಾಡಿ, 3 ತಿಂಗಳ ತರಬೇತಿಯನ್ನು C-DAC 
ಮಾಹಿತಿ ಪಡೆಯುವ ಅವಶ್ಯಕತೆ ಇದೆಯೇ; | | ತ್ರಿರುವನಂತಪುರಂನಲ್ಲಿ ನೀಡಿ, ನಂತರದಲ್ಲಿ ಸೈಬರ್‌ 
ಯಾವುದೇ ಅರ್ಹತೆ ಇಲ್ಲದ ವ್ಯಕ್ತಿಯನ್ನು ನೇಮಕ | | ವಿಭಾಗದಲ್ಲಿನ ಪ್ರಕರಣಗಳನ್ನು ವಿಶ್ಲೇಷಣೆ ಮಾಡಲು 
ಮಾಡಿ ಆ ಬಳಿಕ 3 ತಿಂಗಳ ತರಬೇತಿ ನೀಡಿದ್ದಲ್ಲಿ ಅನುಮತಿಸಲಾಗಿರುತ್ತದೆ, ವೈಜ್ಞಾನಿಕ ಅಧಿಕಾರಿಗಳು 
ಎಂ.ಎಸ್‌.ಸಿ. ಕಂಪ್ಯೂಟರ್‌ ಸೈನ್ಸ್‌ ಪದವಿಗೆ ಸೈಬರ್‌ ವಿಭಾಗದಲ್ಲಿ ಕರ್ತವ್ಯ ನಿರ್ವಹಿಸಲು 
ಸರಿಸಮ ಎಂದಂತಾಗಲಿಲ್ಲವ; ಈ ಕುರಿತು| | ಅಗತ್ಯವಿರುವ ಸಮಾನಾಂತರ ವಿದ್ಯಾರ್ಹತೆಯನ್ನು 
ಸರ್ಕಾರದ ನಿಲುವೇನು; ಹೊಂದಿರುವುದರಿಂದ, ವರದಿ ' ನೀಡಲು 

ಇ) | ಸಿಬ್ಬಂದಿಗಳ ಕೊರತೆಯ ನೆಪವೊಡ್ಡಿ 'ಅನರ್ಹರನ್ನು ಅನುಮತಿಸಲಾಗಿರುತ್ತದೆ. 
ಸೈಬರ್‌ ವಿಭಾಗಕ್ಕೆ ನೇಮಕ ಮಾಡಿ 3 ತಿಂಗಳ ನ್ಯಾಯ ವಿಜ್ಞಾನ ಪ್ರಯೋಗಾಲಯದ ಸೈಬರ್‌ 
ತರಬೇತಿ ನೀಡಲಾಗಿದೆ ಎಂದರೆ ಸೈಬರ್‌ ವಿಭಾಗದಲ್ಲಿ ವೈಜ್ಞಾನಿಕ ಅಧಿಕಾರಿಗಳು ಓಓಡಿ ಆಧಾರದ 
ವಿಭಾಗದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವವರು ಮೇಲೆ ಕರ್ತವ್ಯ ನಿರ್ವಹಿಸುತ್ತಿದ್ದು, ಸದರಿ ಅಧಿಕಾರಿಗಳು 
ನೇಮಕಾತಿ ಸಂದರ್ಭದಲ್ಲಿ ಅರ್ಹ ವಿದ್ಯಾಭಾಸ | | ೧)A೦  ತಿರುವನಂತಪುರಂನಲ್ಲಿ ತರಬೇತಿ 
ಹೊಂದಿಲ್ಲ ಎಂಬುದನ್ನು ಒಪ್ಪಿಕೊಂಡಂತಾಗಿದ್ದು, | | ಪಡೆದಿರುವುದರಿಂದ, ಸೈಬರ್‌ ವಿಭಾಗದಲ್ಲಿನ 
ಈ ರೀತಿಯಾಗಿ ಅನರ್ಹರನ್ನು ನೇಮಕ | | ಪ್ರೂರಣಗಳನ್ನು ವಿಶ್ಲೇಷಣೆ ಮಾಡಲು ಅರ್ಹ 
ಮಾಡಿದವರ ಮೇಲೆ ಯಾವ ಕಮ || ವ್ರದ್ಯಾರ್ಹತೆ ಪಡೆದ ಮೇಲೆ ವರದಿಗಳಿಗೆ ಸಹಿ ಮಾಡಲು 
ಕೈಗೊಳ್ಳಲಾಗಿದೆ; ಅಧಿಕಾರ ನೀಡಲಾಗಿರುತ್ತದೆ. 

ಈ) 11412.2018ರ ಪಕ್ನೆ ಸಂಖ್ಯೆ 695 ಮತ್ತು ಸೈಬರ್‌ ವಿಭಾಗಕ್ಕೆ ಹಾಕಾ ಹಂತದಲ್ಲಿ ಸಿಬ್ಬಂದಿಗಳು 
19.07.2019ರ ಪಶ್ನೆ ಸಂಖ್ಯೆ; ;215ಕ್ಕೆ ನೀಡಿರುವ ನೇಮಕಾತಿಯಾಗದಿರುವುದರಿಂದ ಓ.ಓ.ಡಿ ಆಧಾರದ ಮೇಲೆ 
ಉತ್ತರದಲ್ಲೂ ಸ್ಪಷ್ಟವಾಗಿ ಸಿಬ್ಬಂದಿಗಳು ಅರ್ಹ | ಇತರೇ ವಿಭಾಗದ ಸಿಬ್ಬಂದಿಗಳನ್ನು ತಾತ್ಕಾಲಿಕವಾಗಿ 
ವಿದ್ಯಾಭ್ಯಾಸ ಹೊಂದಿಲ್ಲ ಎಂಬುದಾಗಿ ಸದನಕ್ಕೆ | ನಿಯೋಜಿಸಲಾಗಿರುತ್ತದೆ. 
ಲಿಖಿತ ಉತ್ತರ ನೀಡಿದ್ದು, ಇಲಾಖೆ | ಸದರಿ ವಿಭಾಗಕ್ಕೆ ಸಹಾಯಕ ನಿರ್ದೇಶಕರು ಮತ್ತು 
ಅನರ್ಹರಿಂದಲೇ ಕ್ರೈಂ ಕುರಿತು ವಿಶ್ಲೇಷಣೆಗಳನ್ನು | ವೈಜ್ಞಾನಿಕ ಅಧಿಕಾರಿರವರು ಅರ್ಹ ವಿದ್ಯಾರ್ಹತೆ ಪಡೆದ 
ನಡೆಸುತ್ತಿರುವುದಾಗಿ ಸ್ಪಷ್ಟವಾಗಿ ಲಿಖಿತ ಹೇಳಿಕೆ ಮೇಲೆ ವರದಿಗಳಿಗೆ ಸಹಿ ಮಾಡುವ ಅಧಿಕಾರ 
ನೀಡಿರುವುದು ಗಂಭಿರ ವಿಷಯವಾಗಿದ್ದು, ಈ | ನೀಡಲಾಗಿರುತ್ತದೆ. 
ಕುರಿತು ಸರ್ಕಾರ ಯಾವ ಕ್ರಮ ಕೈಗೊಂಡಿದೆ? ಇದಲ್ಲದೇ 2019 ಸಾಲಿನಲ್ಲಿ ನೇರ ನೇಮಕಾತಿಯಲ್ಲಿ 


ಕಂಪ್ಯೂಟರ್‌ ಪಾರೆನ್ನಿಕ್‌ ವಿಭಾಗ-1 ಹುದ್ದೆ, ಮೊಬೈಲ್‌ 
ಪಾರೆದಿಕ್‌ ವಿಭಾಗ-1 'ಹುದ್ದೆ ಹಾಗೂ ಅಡಿಯೋ pene 
ವಿಭಾಗಕ್ಕೆ 1 ಹುದ್ದೆ ಆಯ್ಕೆಯಾಗಿರುತ್ತಾರೆ 

2020 ನೇ ಸಾಲಿನಲ್ಲಿ ಕಂಪ್ಯೂಟರ್‌ ಪಾರೆನ್ಸಿಕ್‌ 
ವಿಭಾಗಕ್ಕೆ-4 ಹುದ್ದೆ, ಮೊಬೈಲ್‌ ಪಾರೆನಿಕ್‌ ವಿಭಾಗದ. 4 
ಹುದ್ದೆ ಹಾಗೂ ಅಡಿಯೋ ವಿಡಿಯೋ ವಿಭಾಗದ-4 
ಹುದ್ದೆಯನ್ನು ಭರ್ತಿ ಮಾಡಲು ಅಧಿಸೂಚನೆ 
ಹೊರಡಿಸಲಾಗಿದ್ದು, ನೇಮಕಾತಿ ಪ್ರಕಿಯೇ ಪ್ರಗತಿಯಲ್ಲಿದ್ದು, 
ಲಿಖಿತ ಪರೀಕ್ಷಾ ಹಂತದಲ್ಲಿರುತ್ತದೆ. 

ನ್ಯಾಯ ವಿಜ್ಞಾನ ಪ್ರಯೋಗಾಲಯ ಘಟಕಕ್ಕೆ ಈಗಾಗಲೇ 
NABL Accreditation Gಿನಾಂಕ: 20.03.2019 ರಲ್ಲಿ 
ಮಾನ್ಯತೆ ದೊರೆತಿದ್ದು, ಸೈಬರ್‌ ವಿಭಾಗಕ್ಕೆ ಕೇಂದ್ರ ಸರ್ಕಾರದ 


Exariiliei of Electronic gi (EEE) 
ಮಾನ್ಯತೆ ದಿನಾಂಕ:-04.09.2018ರಲ್ಲಿ ದೊರೆತಿರುತ್ತದೆ. 


ಸಂಖ್ಯೆ: ಒಳ 95 ಪೀಇಐ 2020 


\ 4 
NAMA ANAM AAG 


(ಬಸವರಾಜ ಬೊಮ್ಮಾಯಿ) ಕ್‌ 
ಗೃಹ ಸಚಿವರು 


